ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 10-03-2021 ಪ್ರಶ್ನೆ ಸಂಖ್ಯೆ: 149 (882) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಯು.ಬಿ. ವೆಂಕಟೇಶ್‌ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ಚಾಲುಕ್ಯ ವೃತ್ತದಿಂದ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ರಸ್ತೆ ಕಲ್ಪಿಸುವ ಬಗ್ಗೆ 


(ಅ) ಬೆಂಗಳೂರಿನ ಚಾಲುಕ್ಯ ವೃತ್ತದಿಂದ ದೇವನಹಳ್ಳಿ ಅಂತರರಾಷ್ಟೀಯ ವಿಮಾನ 
ನಿಲ್ಮಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಉದ್ದೇಶಿತ ಯೋಜನೆ ಯಾವ ಹಂತದಲ್ಲಿದೆ; 


(ಆ) ಉದ್ದೇಶಿತ ಯೋಜನೆಯು ನಿಧಾನವಾಗಲು ಕಾರಣಗಳೇನು? 


